ಕರ್ನಾಟಕ ವಿಧಾನ ಪರಿಷತು 


pr) 


1. ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ : 2337 

2. ವಿಧಾನ ಪರಿಷತ್ತಿನ ಸದಸ್ಯರ ಹೆಸರು : ಶ್ರೀ ಸೂರಜ್‌ ರೇವಣ್ಣ 

3. ಉತ್ತರಿಸಬೇಕಾದ ದಿನಾಂಕ : 21.03.2022 

4. ಉತ್ತರಿಸಬೇಕಾದ ಸಚಿವರು : ಮಾನ್ಯ ಜೀವಿಪರಿಸ್ಥಿತಿ ಮತ್ತು ಪರಿಸರ ಹಾಗೂ 


ಪ್ರವಾಸೋದ್ಯಮ ಸಚಿವರು 


[೪ [ರಾಜ್ಯ ಸರ್ಕಾರದೆ ವತಿಯಿಂದ ಅಭಿವೈದ್ಧಿ ಆರಣ್ಯ (ಸಂರಕ್ಷಣಾ) ಕಾಯ್ದೆ, 1980ರಡಿ 1980ನೇ] 
ಯೋಜನೆಗಳಿಗೆ ಕೇಂದ್ರ ಸರ್ಕಾರದ | ಸಾಲಿನಿಂದ ಇದುವರೆಗೆ” ಕೇಂದ್ರ ಸರ್ಕಾರದಿಂದ ಒಟ್ಟು 761 
ಪರಿಸರ ಮತ್ತು ಜೀವಿಶಾಸ್ತ್ರ ಇಲಾಖೆಗೆ ಅರಣ್ಯ ತೀರುವಳಿ ಪ್ರಸ್ತಾವನೆಗಳಿಗೆ ಅನುಮೋದನೆ 
ಸಲ್ಲಿಸಿರುವ ಮನವಿಗಳೆಷ್ಟು ದೊರೆತಿದ್ದು, ಇದೇ ಕಾಯ್ದೆಯಡಿ 47 ಅರಣ್ಯ ತೀರುವಳಿ 
¢ ಪ್ರಸ್ತಾವನೆಗಳನ್ನು ಅನುಮೋದನೆಗಾಗಿ ಕೇಂದ್ರ. ಸರ್ಕಾರದ 

ರಿಸರ, ಅರಣ್ಯ ಮತ್ತು ಹವಾಮಾನ ಬದಲಾವಣೆ 
ಮ ಅನುಮೋದನೆಗಾಗಿ ಸಲ್ಲಿಸಲಾಗಿದೆ. ಸದರಿ 
ಪ್ರಸ್ತಾವನೆಗಳು" - ಅನುಮೋದನೆಗಾಗಿ ಕೇಂದ್ರ ಸರ್ಕಾರದ] 
ಹಂತಗಳಲ್ಲಿ ಬಾಕಿ ಇರುತ್ತವೆ. 


ಆ |ಪೆರಿಸರ``"ಮತ್ತು"`ಮಾಲಿನ್ಯ``ಇರಾಪೆಕರ್ನಾಟಕರಾಜ್ಯ `'ಮಾಲೆನ್ಮ ``ನಿಯಂತ್ರಾ "ಮಂಡ್‌ 
ವತಿಯಿಂದ ಅನುಮತಿ ದೊರೆತಿರುವ | ವತಿಯಿಂದ ಜಲ (ಮಾಲಿನ್ಯ ನಿಯಂತ್ರಣ ಮತ್ತು ನಿವಾರಣೆ) 


ಯೋಜನೆಗಳೆಷ್ಟು; ವಿವಿಧ | ಕಾಯ್ದೆ, 1974 ರ ಸೆಕ್ಷನ್‌ 25/26 ಠಡಿಯಲ್ಲಿ ಹಾಗು ವಾಯು | 
ಇಲಾಖೆಗಳಿಂದ ವಿಲೇಪಾರಿಯಾಗದೆ | (ಮಾಲಿನ್ಯ ನಿಯಂತ್ರಣ ಮತ್ತು ನಿವಾರಣೆ) ಕಾಯ್ದೆ, 1981ರ 
ಇರುವ ಪ್ರಕರಣಗಳೆಷ್ಟು ಸೆಕ್ಷನ್‌ 21/22 ರಡಿಯಲ್ಲಿ ಕಲ್ಲಿಸಲಾದ ಅವಕಾಶಗಳನ್ನಯ 


ಏಪ್ರಿಲ್‌ 2021 ರಿಂದ ಮಾರ್ಚ್‌ 2022 ರವರೆಗೆ 180 
ಸ್ಥಾಪನಾ ಸಮ್ಮತಿ ಪತ್ರ (Consent for operation) 
. | ನೀಡಲಾಗಿದೆ. 

bE ನಿ 


ಸಂಖ್ಯೆ; ಅಪಜೀ 76 ಇಪಿಸಿ 2022 


